ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 


564 


ಶ್ರೀ. ಆರ್‌. ಧರ್ಮಸೇನ (ಸ್ಥಳೀಯ 
ಸಂಸ್ಥೆಗಳಿಂದ ಚುನಾಯಿತರಾದವರು) 


24-09-2020. 


ಮಾನ್ಯ ಮುಖ್ಯಮಂತ್ರಿಯವರು 


(ea 
EY 


ನರ 
ಪಶ್ನೆ 


ಉತ್ತರ 
[ ಮಿ 


@ 


ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಜಿ.ಎಸ್‌.ಟಿ. 
ಪರಿಹಾರ ನೀಡದಿರುವುದರಿಂದ ರಾಜ್ಯ 
ಸರ್ಕಾರಕ್ಕೆ ಆಗುವ ಪರಿಣಾಮಗಳೇನು; 


ರಾಜ್ಯದ ರಾಜಸ್ವ ಸ್ಟೀಕೃತಿಗಳಲ್ಲಿ ಜಿ.ಎಸ್‌.ಟಿ ಪರಿಹಾರವು 2021-22ನೇ ಸಾಲಿನವರೆಗೆ ಒಂದು 
ಭಾಗವಾಗಿರುತ್ತದೆ. 2020-21ನೇ ಸಾಲಿನ ಆಯವ್ಯಯದಲ್ಲಿ ಜಿ.ಎಸ್‌.ಟಿ. ಪರಿಹಾರವು ರೂ. 
16116.00 
ಕಳೆದ ವರ್ಷದ ಬಾಕಿ ಮೊತ್ತ ರೂ.7265.83 ಕೋಟಿಗಳು ಸ್ವೀಕೃತವಾಗಿರುತ್ತದೆ. 


ಕೋಟಿಗಳು ಎಂದು ಅಂದಾಜಿಸಲಾಗಿತ್ತು. ಜುಲೈ-20 ರ ಅಂತ್ಯದವರೆಗೆ 


ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಜಿ.ಎಸ್‌.ಟಿ. ಪರಿಹಾರ ನೀಡದಿರುವುದರಿಂದ : ಆಯವ್ಯಯದಲ್ಲಿ 
ಅಂದಾಜಿಸಿರುವ ರಾಜಸ್ವ ಕೊರತೆ ಉಂಟಾಗಬಹುದು. GST ನಷ್ಟ ಪರಿಹಾರ ಸಂಬಂಧ, 
ರಾಜ್ಯ ಸರ್ಕಾರವು ಆಯ್ಕೆ-1ನ್ನು ಆಯ್ಕೆಮಾಡಿಕೊಂಡಿದ್ದು, ಇದರಲ್ಲಿ ರೂ. 11,324 ಕೋಟಿ 
ಸಾಲ ಪಡೆಯಲು ಅವಕಾಶವಿದೆ. ಕೇಂದ್ರ ಸರ್ಕಾರವು ಅಸಲು ಮತ್ತು ಬಡ್ಡಿಯನ್ನು 
ಮರುಪಾವತಿ ಮಾಡುತ್ತದೆ ಎಂದು ತಿಳಿಸಿರುತ್ತದೆ. 


ಆ a ರಾಜ್ಯದ ಆರ್ಥಿಕ | ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಜಿ.ಎಸ್‌.ಟಿ. ಪರಿಹಾರ ನೀಡದಿರುವುದರಿಂದ ರಾಜಸ್ವ ಸ್ವೀಕೃತಿಗಳಲ್ಲಿ 
ಹೊಣೆಗಾರಿಕೆಯ ಮೇಲೆ ಪರಿಣಾಮ | ಕೊರತೆಯಾಗುತ್ತದೆ. ಆರ್ಥಿಕ ವರ್ಷ ಮುಕ್ತಾಯದ ವರಗೆ ಪ್ರಮಾಣವನ್ನು ನಿಖರವಾಗಿ 
ಬೀರುವುದಿಲ್ಲವೇ; ಬೀರುವುದಾದರೆ | ಅಂದಾಜಿಸಲು ಬರುವುದಿಲ್ಲ. 


ಯಾವ ಪ್ರಮಾಣದಲ್ಲಿ ಬೀರುತ್ತದೆ; 


T ಇದರಿಂದ ಶೇಕಡವಾರು ಎಷ್ಟು 
ಹಾನಿಯಾಗುತ್ತದೆ; ಈ ಆರ್ಥಿಕ ಬಿಕ್ಕಟ್ಟನ್ನು 


ಹೇಗೆ ನಿಭಾಯಿಸಲಾಗುತ್ತದೆ? 


1 


ಆಯವ್ಯಯದಲ್ಲಿ ಅಂದಾಜಿಸಿರುವ ಮೊತ್ತಕ್ಕೆ ಜುಲೈ-2020 ರ ಅಂತ್ಯದ ವರೆಗೆ 
ಸ್ಟೀಕೃತವಾಗಿರುವ ಜಿ.ಎಸ್‌.ಟಿ. ಪರಿಹಾರವು ಶೇಕಡ 45% ಇರುತ್ತದೆ. ನಿಖರವಾದ 
ಮೊತ್ತ/ಶೇಕಡದ ಬಗ್ಗೆ ಆರ್ಥಿಕ ವರ್ಷದ ಅಂತ್ಯದವರೆಗೆ ಅಂದಾಜಿಸಲು ಬರುವುದಿಲ್ಲ. 

ಈ ಆರ್ಥಿಕ ಬಿಕ್ಕಟ್ಟನ್ನು ನಿಭಾಯಿಸಲು ರಾಜ್ಯ ಸರ್ಕಾರದಿಂದ ಹಲವಾರು ಕ್ರಮಗಳನ್ನು 
ಕೈಗೊಳ್ಳಲಾಗುತ್ತಿದೆ. ಅವುಗಳ ಪೈಕಿ ಪಮುಖ ಕ್ರಮಗಳ ಮಾಹಿತಿ ಕೆಳಕಂಡಂತೆ ಇರುತ್ತದೆ. 
ಸಂಪನ್ಮೂಲಗಳ ಕ್ರೂಢೀಕರಣಕ್ಕೆ ಹೆಚ್ಚಿನ ಒತ್ತು ನೀಡುವುದು. 


2. ಅನಗತ್ಯ ವೆಚ್ಚಗಳಿಗೆ ಕಡಿವಾಣ ಹಾಕುವುದು. 


1. 


3. ಕೇಂದ್ರ ಸರ್ಕಾರವು ಅನುವು ಮಾಡಿಕೊಡುವಷ್ಟು ಸಾಲವನ್ನು ಪಡೆಯುವುದು. 


I 


ಸಂಖ್ಯೆ: ಆಇ 47 ಬಿಜಿಎಲ್‌ 2020 


(ಬಿ.ಎಸ್‌. ಯಡಿಯೂರಪ್ಪ) 


ಮುಖ್ಯಮಂತ್ರಿ 


